ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಕೆ.ಎ ತಿಪ್ಪೇಸ್ವಾಮಿ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 869 
ಉತ್ತರಿಸಬೇಕಾದ ದಿನಾಂಕ 09.03.2021 
ಪ್ನೆ ಘತ್ತರ 
708-5, 209-20 ಮತ್ತು ಸಹಾರ ದ್ಯಾಂಗಾಗೆ ಸಂಬಂಧಿಸದಂತೆ 
2020-21ನೇ ಸಾಲುಗಳಲ್ಲಿ | , ಸಹಕಾರ ' ಸಂಘಗಳಲ್ಲಿನ ರೂ.100 ಲಕ್ಷಗಳ ಸಾಲಮನ್ನಾ 


ಆಯವ್ಯಯದಲ್ಲಿ ಸಹಕಾರ ಮತ್ತು 
ವಾಣಿಜ್ಯ ಬ್ಯಾಂಕುಗಳಲ್ಲಿ ರೈತರು 
ಪಡೆದ ಸಾಲವನ್ನು ಮನ್ನಾ 
ಮಾಡಲು ಸಾಲಮನ್ನಾ ಯೋಜನೆ 
ಅಡಿ ಒದಗಿಸಿದ ಹಣವೆಷ್ಟು 


ಈ ಅನುದಾನದ 208-0, 
2019-20 ಮತ್ತು "2020-21ನೇ 
| ಸಾಲುಗಳಲ್ಲಿ ಸಹಕಾರ ಮತ್ತು 
ವಾಣಿಜ್ಯ ಬ್ಯಾಂಕುಗಳು ರೈತರ 
ಸಾಲಮನ್ನಾ ಮಾಡಿದ ಹಣವೆಷ್ಟು; 
(ಜಿಲ್ಲಾವಾರು ಮತ್ತು ಬ್ಯಾಂಕುವಾರು 
ಮಾಹಿತಿ ನೀಡುವುದು) 


ಯೋಜನೆಯಡಿಯಲ್ಲಿ 2018-19, 2019-20 ಮತ್ತು 2020-21 ಸೇ 
ಸಾಲುಗಳಲ್ಲಿ ಕ್ರಮವಾಗಿ ರೂ. 2600.00 ಕೋಟಿ, ರೂ. 6150.00 ಕೋಟಿ 
ಮತ್ತು ರೂ. 36100 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 


"| ಒದಗಿಸಲಾಗಿದೆ. 


ವಾಣಿಜ್ಯ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ 
2018ನೇ ಸಾಲಿನ ಆಯವ್ಯಯದಲ್ಲಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ರೈತರು ಪಡೆದ 
ಸಾಲವನ್ನು. ಮನ್ನಾ ಮಾಡಲು, ಸಾಲ ಮನ್ನಾ: ಯೋಜನೆಯಡಿ ಒಟ್ಟು 
ರೂ.7,300 ಕೋಟಿ ಬಿಡುಗಡೆಯಾಗಿದ್ದು, ಈ ಹಣದಲ್ಲಿ ಮೀನುಗಾರರ 
ಸಾಲ ಮನ್ನಾ ಯೋಜನೆಗೆ ರೂ. 49.00 ಕೋಟಿಗಳನ್ನು ಬಿಡುಗಡೆ 
ಮಾಡಲಾಗಿದೆ, ಉಳಿದ ಮೊತ್ತ ರೂ. 7,251.00 ಕೋಟಿಗಳನ್ನು ಬೆಳೆ 


ಸಾಲಮನ್ನಾ ಯೋಜನೆ ಅನುಷ್ಟಾನಕ್ಕೆ ಉಪಯೋಗಿಸಿಕೊಳ್ಳಲಾಗಿದೆ. 
ಸಃ ಬ್ಯಾ ಳಿಗ ಸಂಬಂಧಿಸಿದಂ . 


ಸಹಕಾರ ಸಂಘಗಳಲ್ಲಿನ ರೂ.100- ಲಕ್ಷಗಳ ಸಾಲಮನ್ನಾ 
ಯೋಜನೆಯಡಿಯಲ್ಲಿ 2018-19, 2019-20ನೇ ಸಾಲುಗಳಲ್ಲಿ ಕ್ರಮವಾಗಿ 
ರೂ.2600.00 ಕೋಟ, ರೂ. 5092.33 ಕೋಟಿಗಳ ಅನುದಾನವನ್ನು 
ಸಹಕಾರ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡಲಾಗಿದೆ. 2020-21 ನೇ ಸಾಲಿಗೆ 
ಅನುದಾನ ಬಿಡುಗಡೆ ಮಾಡಲು ಬಾಕಿ ಇರುತ್ತದೆ. ಜಿಲ್ಲಾವಾರು ಮತ್ತು 
ಬ್ಯಾಂಕುವಾರು ಅನುದಾನ ಬಿಡುಗಡೆ ಮಾಡಿದ ವಿವರವನ್ನು ಅನುಬಂಧ-1 
ರಲ್ಲಿ ನೀಡಲಾಗಿದೆ. 
ವಾಣಿಜ್ಯ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ 

ರಾಜ್ಯದ ರೈತರಿಗೆ ಬೆಳೆ ಸಾಲ ಮನ್ನಾ ಯೋಜನೆ 2018ರಡಿ ವಾಣಿಜ್ಯ 
ಬ್ಯಾಂಕ್‌ಗಳಲ್ಲಿ ಒಟ್ಟು 9,22,673 ರೈತರ ಖಾತೆಗಳಿಗೆ ರೂ. .7,247.89 
ಕೋಟಿಗಳನ್ನು ಜಮೆ ಮಾಡಲಾಗಿದೆ. ಜಿಲ್ಲಾವಾರು ವಿವರಗಳನ್ನು 
ಅನುಬಂಧ-2 ಮತ್ತು ಬ್ಯಾಂಕುವಾರು ವಿವರಗಳನ್ನು ಅನುಬಂಧ-3 ರಲ್ಲಿ 


ನೀಡಲಾಗಿದೆ. 


ಪಡೆಯಲು ವಿಧಿಸಿರುವ 
ಷರತ್ತುಗಳು ಹಾಗೂ 
ಮಾನದಂಡಗಳನ್ನು ರೈತರು 


ಸರ್ಕಾರ 


ಪೂರೈಸಿದ್ದು, 


ಸಾಲ'ಮನ್ನಾ` ಯೋಜನೆಯ ಲಾಭ T 


ಸಹಕಾರ`ಬ್ಯಾಂಕುಗಳಿಗಸಂಬಂಧಿಸಿದಂತೆ" 

ಸಹಕಾರ ಸಂಘಗಳಲ್ಲಿನ ರೂ.1.00 ಲಕ್ಷಗಳ ಸಾಲ ಮನ್ನಾ ಯೋಜನೆಯ 
ಲಾಭ ಪಡೆಯಲು ವಿಧಿಸಿರುವ ಷರತ್ತುಗಳು ಹಾಗೂ ಮಾನದಂಡಗಳನ್ನು 
ಪೂರೈಸಿರುವ 57,229 ರೈತರಿಗೆ ರೂ. 295.14 ಕೋಟಿಗಳನ್ನು ಬಿಡುಗಡೆ 
ಮಾಡಲು ಬಾಕಿ ಇರುತ್ತದೆ. 


~- 


ದೊಮಿ ದಾಖಲೆಗಳು ಸಂಬಂಧಿಸಿದ ಪ್ರಾಧಿಕಾರದ 
ತಾಳೆಯಾಗದೇ ಇರುವುದರಿಂದ ಮತ್ತು ಸಹಕಾರ ಸಂಘಗಳು ರೈತರ 
ಮಾಹಿತಿಯನ್ನು ತಪ್ಪಾಗಿ ಅಳವಡಿಸಿರುವುದರಿಂದ 62,056 ರೈತರ ಸಾಲ 
ಮನ್ನಾ ಅರ್ಹತೆ ಗುರುತಿಸಲು ಬಾಕಿ ಉಳಿದಿರುವ ಪ್ರಕರಣಗಳಿರುತ್ತವೆ. 
ಜಿಲ್ಲಾವಾರು ಮತ್ತು ಬ್ಯಾಂಕುವಾರು ವಿವರವನ್ನು ಅನುಬಂಧ-1 ರಲ್ಲಿ 
ನೀಡಲಾಗಿದೆ. 


ಪೂರೈಸದಿರುವುದರಿಂದ, ರೈತರ 
ಸಾಲಮನ್ನಾ ಆಗದೇ ಉಳಿದಿರುವ 
ಪ್ರಕರಣಗಳೆಷ್ಟು ಮತ್ತು ತಂತ್ರಾಂಶ 
ದೋಷದಿಂದ ರೈತರ ಸಾಲಮನ್ನಾ 
ಆಗದಿರುವ ಪ್ರಕರಣಗಳೆಷ್ಟು; 
(ಜಿಲ್ಲಾವಾರು ಮತ್ತು ಬ್ಯಾಂಕುವಾರು 
ವಿವರ ನೀಡುವುದು) 


py 


ವಾಣಿಜ್ಯ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ 
ಸಾಲ ಮನ್ನಾ ಯೋಜನೆಯ ಲಾಭ ಪಡೆಯಲು ವಿಧಿಸಿರುವ ಷರತ್ತುಗಳು 


ಹಾಗೂ ಮಾನದಂಡಗಳನ್ನು ರೈತರು ಪೂರೈಸಿದ್ದು, ರೈತರ ಸಾಲ ಮನ್ನಾ 
ಆಗದೇ ಒಟ್ಟು 54,254 ಪ್ರಕರಣಗಳು ಬಾಕಿ ಉಳಿದಿರುತ್ತವೆ. ಈ' ಸಂಬಂಧ 
ಅಗತ್ಯವಿರುವ ಅನುದಾನವನ್ನು ಬಿಡುಗಡೆ ಮಾಡಲು ಕ್ರಮ 
ವಹಿಸಲಾಗುತ್ತಿದೆ. ತಂತ್ರಾಂಶ ದೋಷದಿಂದ ರೈತರ . ಸಾಲಮನ್ನಾ ಆಗದೇ 
ಯಾವುದೇ ಪ್ರಕರಣಗಳು ಬಾಕಿ ಇರುವುದಿಲ್ಲ. ಜಿಲ್ಲಾವಾರು ವಿವರಗಳನ್ನು 
ಅನುಬಂಧ-4 ಮತ್ತು ಬ್ಯಾಂಕವಾರು ವಿವರಗಳನ್ನು' ಅನುಬಂಧ-5 ರಲ್ಲಿ 
ನೀಡಲಾಗಿದೆ 


ಮಾನದಂಡಗಳೇನು; ಪೂರೈಸಿರುವ 
ಅರ್ಹತೆಯುಳ್ಳ ರೈತರ ಸಾಲ 
ಮನ್ನಾ ಮಾಡಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


"| (ವಿವರ ನೀಡುವುದು) 


ಬೆಳೆ ಸಾಲ ಮನ್ನಾ ಯೋಜನೆ 2018ರ ಷರತ್ತು ಹಾಗೂ 
ಮಾನದಂಡಗಳ ಆದೇಶದ " ಪ್ರತಿಗಳನ್ನು ಅನುಬಂಧ-1 (ಅ) ಮತ್ತು (ಅ) 
ರಲ್ಲಿ ನೀಡಲಾಗಿದೆ. 


2020-21ನೇ ಸಾಲಿನಲ್ಲಿ ಸಾಲ ಮನ್ನಾ ಯೋಜನೆ ಲಭ್ಯವಿರುವ 
ಅನುದಾನದಲ್ಲಿ ಎಲ್ಲಾ ಷರತ್ತು ಹಾಗೂ ಮಾನದಂಡಗಳನ್ನು ಪೂರೈಸಿ. ಸದ್ಯ 
ಅರ್ಹತೆ ಹೊಂದಿರುವ ರೈತರಿಗೆ ರೂ. 295.14 ಕೋಟಿಗಳನ್ನು ಬಿಡುಗಡೆ 
ಮಾಡಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತದೆ. ಹಣ 
ಬಿಡುಗಡೆಯಾದ ತಕ್ಷಣ ರೈತರಿಗೆ ಪಾವತಿಸಲಾಗುವುದು. 


ವಾಣಿಜ್ಯ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ 
ಬೆಳೆ ಸಾಲ ಮನ್ನಾ ಯೋಜನೆ 2018ರ ಷರತ್ತು ಹಾಗೂ 


ಮಾನದಂಡಗಳ ಆದೇಶದ ಪ್ರತಿಗಳನ್ನು ಅನುಬಂಧ-06, ಅನುಬಂಧ-07 
ಮತ್ತು ಅನುಬಂಧ-48 ರಲ್ಲಿ ನೀಡಲಾಗಿದೆ. 


' ಎಲ್ಲಾ ಷರತ್ತು ಹಾಗೂ ಮಾನದಂಡಗಳನ್ನು ಪೂರೈಸಿರುವ 
ಅರ್ಹತೆಯುಳ್ಳ ರೈತರ ಸಾಲ ಮನ್ನಾ ಮಾಡಲು ಸರ್ಕಾರವು ಅಗತ್ಯ 
ಅನುದಾನವನ್ನು ಆಗಿಂದಾಗ್ಗೆ ಬಿಡುಗಡೆ ಮಾಡಲು ಕ್ರಮವಹಿಸಿದೆ. 


ಸಂಖ್ಯೆ ಸಿಒ 64 ಸಿಎಲ್‌ಎಸ್‌ 2021 


ಖಂ. pS 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ, ಸಚಿವರು 


| | ಅಸುಬೂ್ಗ- ಗ್ರ 


ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯ ಶ್ರೀ ಕೆ.ಎ ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) ಇವರ 
ಹುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 869 ಕ್ಥೆ ಕೆ ಅನುಬಂಧ ಗ್ಗೆ 
ಪಹಕಾರ ಸಂಘಗಳ ಸಾಲ ಮನ್ನಾ ಯೋಜನೆಯಲ್ಲ ಅನುಬಾನ ಬಡುಗಡೆ ಮಾಡಿರುವ ವಿವರ 
(ರೂ.ಕೋಟಗಳಕಲ್ಪ) 
ಅನುದಾನ್‌`ಬಿಡುಗಡೆ ಅರ್ಹತ 
ಮಾಡಲು ಬಾಕಿ ಇರುವ | ಗುರುತಿಸಲು ಬಾಕಿ 
ರೈತರ ವಿವರ ಉಳಿದಿರುವ 

ಸಿ೦ಖ ಶ ಸಿ೦4 


! 3 ಸಂನ್ಯ ನಾತ ಪೇರಣಗಳು 
CN I A AEE 
7 
ನಾವ 15008 
62797 61043 | 353.02 1754 
422.31 97808 | 402.25 4074 
[Sere] 397] 
I A I LE LS LL 
0 [SSS ST MSS TS] 


12 | ದಕ್ಷಿಣ ಕನ್ನಡ 58380 | 432.81 58065 | 430.20 3520 
13 | ದೌವಣಗೆರೆ 60457 | 206.34 57509 | 194.70 2948 11.64 2320 
13743 56.98 13156 54.13 2.85 22 


16055 | 62.29 15649 60.54 406 1.76 952 
1777 4.35 


« 


ಅನುದಾನೆ`ಬಿಡುಗಡೆ 
ಸಾಲ ಮನ್ನಾ ಸೌಲಭ್ಯ ಮಾಡಿದ ರೈತರ 
ಪಡೆದ ರೈತರ ವಿವರ [ವಿವರ 


50 1.29 
27995 | 218.23 26416 | 204.95 1579 13.28 1645 
ET A 


2.49 


45783 


1817 . 
36358 {| 167.12 35328 | 162.08 1030 5.05 


31416 | 127.59 
411.98 


ಸಹಕಾರ ಸಂಘಗಳ ಅಪರ್ಗಘಬಂಧಕರು, 
(ಪತ್ತು 


ಅಸಿಬಒಸಿ- 1 ಅ 


RNI No. KARBIL{2001/47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಐಬೇಷ ರಾಜ್ಯ ಪಣ್ತನೆ 


fod 
1 Bengaluru, Tuesday, August 14, 2018 (Shravana 23, Shaka Varsha 1940) | No. 1269 
i ಕರ್ನಾಟಕ ಸರ್ಕಾರದ ನಡವಳಿಗಳು 
ಸಹಕಾರ ಸಚಿವಾಲಯ 


ವಿಷಯ: ರಾಜ್ಯದ ರೈತರು ಸಹಕಾರ ಸಂಘ/ಬ್ಯಾಂಕುಗಳಿಂದ ಅಲ್ಲಾವಧಿ ಬೆಳೆ ಸಾಲ ಪಡೆದು 
ದಿನಾಂಕ:10.07.2018 ಕ್ಕೆ ಹೊಂದಿರುವ ಹೊರಬಾಕಿಯಲ್ಲಿ ಒಂದು ಕುಟುಂಬಕ್ಕೆ 
ಗರಿಷ್ಟ ರೂ.1.00 ಲಕ್ಷದವರೆಗಿನ ಸಾಲ ಮನ್ನಾ ಮಾಡುವ ಬಗ್ಗೆ, 

ಓದಲಾಗಿದೆ: ದಿನಾಂಕ:09.08.2018ರಂದು ನಡೆದ ಸಚಿವ ಸಂಪುಟದ ಕಾರ್ಯಸೂಚಿ ಸಂಖ್ಯೆ 
9ರಲ್ಲಿ ಅನುಮೋದನೆ. 


ಪ್ರಸ್ತಾವನೆ: 

ರಾಜ್ಯದಲ್ಲಿ ಕಳೆದ 4 ವರ್ಷಗಳ ಅವಧಿಯಲ್ಲಿ ಮೂರು ವರ್ಷಗಳಲ್ಲಿ ತೀವ್ರ ಬರಗಾಲ ಉಂಟಾದ ಹಿನ್ನೆಲೆಯಲ್ಲಿ 
ಸಂಪೂರ್ಣ ಸಾಲ ಮನ್ನಾ ಮಾಡಲು ರೈತರು, ರೈತ ಪ್ರತಿನಿಧಿಗಳು, ಸಹಕಾರಿಗಳು ಮತ್ತು ಜನಪ್ರತಿಗಳಿಂದ ಬೇಡಿಕೆ ಇರುತ್ತದೆ. 

ಆಯವ್ಯಯ ಧಾಷಣದ ಚರ್ಚೆಯ ಸಂದರ್ಭದಲ್ಲಿ ವಿಧಾನ ಮಂಡಲದ ಅನೇಕ ಮಾನ್ಯ ಸದಸ್ಯರು ಸಹಕಾರ 
ಸಂಘಗಳಲ್ಲಿ ಸಾಲ ಪಡೆದ ಹೆಚ್ಚಿನ ರೈತರಿಗೆ ಪ್ರಸ್ತುತ ಘೋಷಣೆಯಾಗಿರುವ ಸಾಲ ಮನ್ನಾ ಯೋಜನೆಯಿಂದ 
ಪ್ರಯೋಜನವಾಗುವುದಿಲ್ಲವೆಂದು ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ, ದಿನಾಂಕ 12.07.2018ರಂದು ವಿಧಾನಸಭೆಯಲ್ಲಿ 2018-19ನೇ 
ಸಾಲಿನ ಆಯವ್ಯಯ ಭಾಷಣದ ಚರ್ಚೆಯ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಸಂಘಗಳಲ್ಲಿ ಬೆಳೆ ಸಾಲ 
ಪಡೆದು ದಿನಾಂಕ:10.07.2018 ರವರೆಗೆ ಹೊರಬಾಕಿ ಹೊಂದಿದ ರೈತರಿಗೂ ರೂ.1.00 ಲಕ್ಷದವರೆಗಿನ ಸಾಲ ಮನ್ನಾ 
ಮಾಡುವುದಾಗಿ ಘೋಷಿಸಿರುತ್ತಾರೆ. 

ಮೇಲೆ ಓದಲಾದ ದಿನಾಂಕ:09.08.2018ರಂದು ನಡೆದ ಸಚಿವ ಸಂಪುಟ ಕಾರ್ಯಸೂಚಿ ಕ್ರಮ ಸಂಖ್ಯೆ-9 ರಲ್ಲಿ 
ರಾಜ್ಯದ ರೈತರು ಸಹಕಾರ ಸಂಘ/ಸಹಕಾರ ಬ್ಯಾಂಕುಗಳಿಂದ ಅಲ್ಲಾವಧಿ ಬೆಳೆ ಸಾಲ ಪಡೆದು ದಿನಾಂಕ: 10.07.2018 k 
ಹೊಂದಿರುವ ಹೊರಬಾಕಿಯಲ್ಲಿ ಒಂದು ಕುಟಂಬಕ್ಕೆ ಗರಿಷ್ಟ ರೂ.100 ಲಕ್ಷದವರೆಗಿನ ಸಾಲ ಮನ್ನಾ ಮಾಡುವ ಪ್ರಸ್ತಾವನೆಗೆ 
ಅನುಮೋದನೆ ದೊರೆತಿರುತ್ತದೆ. 

ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 163 ಸಿಎಲ್‌ಎಸ್‌ 2018, ಬೆಂಗಳೂರು, ದಿನಾಂಕ: 14.08.2018 

ರಾಜ್ಯದ ಸಹಕಾರ ಸಂಸ್ಥೆಗಳು 1 ಬ್ಯಾಂಕುಗಳು ವಿತರಿಸಿದ ಅಲ್ಲಾವಧಿ ಬೆಳೆ ಸಾಲದ ಪೈಕಿ ದಿನಾಂಕ: 10.07.2018ಕ್ಕೆ 
ಹೊಂದಿರುವ . ಹೊರಬಾಕಿ ಮೊತ್ತದಲ್ಲಿ ಒಂದು ರೈತ ಕುಟುಂಬಕ್ಕೆ ಗರಿಷ್ಟ ರೂ.1,00,000.00(ಒಂದು ಲಕ್ಷ ರೂಪಾಯಿಗಳು 
ಮಾತ್ರು ಗಳವರೆಗಿನ ಸಾಲವನ್ನು ಮನ್ನಾ ಮಾಡಲು ತೀರ್ಮಾನಿಸಿ, ಈ ಕೆಳಕಂಡ ಷರತ್ತಿಗೊಳಪಟ್ಟು ಆದೇಶ ಹೊರಡಿಸಲಾಗಿದೆ. 

L ಈ ಸೌಲಭ್ಯವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಲ್ಯಾಂಪ್ಸ್‌, ಡಿಸಿಸಿ ಬ್ಯಾಂಕುಗಳು ಮತ್ತು ಪಿಕಾರ್ಡ್‌ 
ಬ್ಯಾಂಕುಗಳು ವಿತರಿಸಿದ ಅಲ್ಲಾವಧಿ ಬೆಳೆ ಸಾಲದ ಪೈಕಿ ದಿನಾಂಕ:10.07.2018ಕ್ಕೆ ಹೊಂದಿರುವ ಹೊರಬಾಕಿ ಸಾಲಕ್ಕೆ ಮಾತ್ರ 
ಅನ್ವಯವಾಗುತ್ತದೆ. 

2. ದಿನಾಂಕ:10.07.2018ಕ್ಕೆ ಇರುವ ಸಾಲದ ಹೊರಬಾಕಿಯಲ್ಲಿ ಒಂದು ರೈತ ಕುಟುಂಬಕ್ಕೆ ಗರಿಷ್ಟ ರೂ.100 ಲಕ್ಷದವರೆಗಿನ 
ಸಾಲವನ್ನು ಮನ್ನಾ ಮಾಡಲಾಗುವುದು. 

3. ಮೇಲಿನ ಅವಧಿಯಲ್ಲಿ ಸಾಲ ಪಡೆದ ರೈತರು ಮೃತಪಟ್ಟಿದಲ್ಲಿ, ಅಂತಹ ವಾರಸುಬಾರರಿಗೂ ಸಹ ಈ ಸೌಲಭ್ಯ 


ದೊರೆಯುತ್ತದೆ. 


; 2 ; 
4. ಯೋಜನೆಯಡಿಯಲ್ಲಿ ಮನ್ನಾ ಮಾಡುವ ಸಾಲವು, ರೈತರು ಸಾಲ ಮರುಪಾವತಿ ಮಾಡುವ ಗಡುವು ದಿನಾಂಕಕ್ಕೆ ಜಾರಿಗೆ 
ಬರುತದೆ. | | , 
5, ದಿನಾ೦ಕ:10.07.2018್ಕ ಹೊರಬಾಕಿ ಇರುವ ಮೊತ್ತವನ್ನು ಸರ್ಕಾರದ ಆದೇಶ ಜಾರಿಯಾಗುವ ದಿನಾಂಕಕ್ಕೆ ಪೂರ್ಣವಾಗಿ 
" ಮರುಪಾವತಿಸಿದ್ದಲ್ಲಿ ಮನ್ನಾ ಆಗಬೇಕಾದ ಮೊತ್ತವನ್ನು ರೈತರ ಉಳಿತಾಯ ಖಾತೆಗೆ ಜಮಾ ನೀಡಲಾಗುವುದು. 
6. ಯೋಜನೆಯಲ್ಲಿ ಸಾಲ ಮನ್ನಾ ಆಗುವ ಅನುದಾನವನ್ನು ಡಿ.ಬಿ.ಟಿ. (Direct Benefit Transfer) ಮೂಲಕ ರೈತರ 
ಉಳಿತಾಯ ಖಾತೆಗೆ ಬಿಡುಗಡೆ ಮಾಡಲಾಗುವುದು... 
7. ಈ ಯೋಜನೆಯಲ್ಲಿ ಈ ಕೆಳಕಂಡ ರೈತರಿಗೆ ಮತ್ತು ಸಾಲಗಳಿಗೆ ಸಾಲ ಮನ್ನಾ ಸೌಲಭ್ಯ ದೊರೆಯುವುದಿಲ್ಲ. (ದಿನಾಂಕ: 
10.07.2018 ಕ್ಕ ಇದ್ದಂತೆ) | ಹ yy 
ಅ. ಬೆಳೆ ಸಾಲ ಪಡೆದ ರೈತರು ಸರ್ಕಾರಿ, 'ಸಹಕಾರಿ ಮತ್ತು ಇತರೇ ಕ್ಷೇತ್ರದ ನೌಕರರಾಗಿದ್ದು ಪ್ರತೀ ತಿಂಗಳು ಒಟ್ಟಾರೆ 
-  ರೊ.2000000ಕ್ಕಿಂತ ಹೆಚ್ಚಿನ ವೇತನ/ಪಿಂಚಣಿ ಪಡೆಯುತ್ತಿದ್ದಲ್ಲಿ ಅಂತಹ ರೈತರಿಗೆ ಈ ಯೋಜನೆ ' 
ಅನ್ಸಯವಾಗುವುದಿಲ್ಲ. | 

ಆ. ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದದರೂ ಒಂದು ವರ್ಷದಲ್ಲಿ ಆದಾಯ ತೆರಿಗೆ ಪಾವತಿಸಿದ್ದಲ್ಲಿ ಅಂತಹ 
ರೈತರಿಗೆ ಈ ಯೋಜನೆ ಅನ್ನಯವಾಗುವುದಿಲ್ಲ. . . 

ಇ. ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು ಒತ್ತಿ ಇಟ್ಟುಕೊಂಡು ನೀಡುವ ಅಡವು ಸಾಲಗಳಿಗೆ, ಚಿನ್ನಾಭರಣಗಳನ್ನು 
ಅಡವಿಟ್ಟುಕೊಂಡು ನೀಡುವ ಚಿನ್ನಾಭರಣ ಸಾಲಗಳಿಗೆ, ವಾಹನಗಳನ್ನು ಖರೀದಿಸಲು ನೀಡುವ ಸಾಲಗಳಿಗೆ, ಪಶು 
ಭಾಗ್ಯ ಯೋಜನೆಯಲ್ಲಿ ಪಶು ಆಹಾರ ಕೊಳ್ಳಲು ನೀಡುವ ಸಾಲಗಳಿಗೆ, ಮೀನುಗಾರಿಕೆ ಉದ್ದೇಶಗಳಿಗೆ ನೀಡುವ 
ಸಾಲಗಳಿಗೆ, ಸೃಸಹಾಯ ಗುಂಪುಗಳಿಗೆ - ಮತ್ತು ಜಂಟಿ ಬಾದ್ಯತಾ ಗುಂಪುಗಳಿಗೆ ನೀಡುವ ಸಾಲಗಳಿಗೆ . ಈ 
ಯೋಜನೆ ಅನ್ವಯವಾಗುವುದಿಲ್ಲ. ಮ 

ಈ. ರೈತರ ಹೆಸರಿನಲ್ಲಿ ದಿನಾಂಕ:10.7.2018ಕ್ಕೆ ಡಿಸಿಸಿ / ವಾಣಿಜ್ಯ ಬ್ಯಾಂಕುಗಳಲ್ಲಿ ' ಅಥವಾ ಪ್ಯಾಕ್ಸ್‌ನಲ್ಲಿ ಮುದ್ದತ್ತು 
ಠೇವಣಿ ಇದ್ದಲ್ಲಿ ಅಂತಹ ಮೊತ್ತವನ್ನು ಹೊರಬಾಕಿಯಲ್ಲಿ ಕಳೆಯತಕ್ಕದ್ದು. 

8. : ಈ ಯೋಜನೆಯಲ್ಲಿ ಅರ್ಹವಿರುವ ರೂ.100 ಲಕ್ಷಗಳ ಅಸಲು ಮತ್ತು ಸಂಪೂರ್ಣ ಚಾಲ್ತಿ ಸಾಲಕ್ಕೆ ಸಂಬಂಧಿಸಿದ 

ಬಡ್ಡಿಯನ್ನು ಜಾರಿಯಲ್ಲಿರುವ ಬಡ್ಡಿ ಸಹಾಯಧನ. ಯೋಜನೆಯಡಿಯಲ್ಲಿ ಭರಿಸಲಾಗುವುದು. ಸುಸ್ತಿಯಾದ ಪ್ರಕರಣಗಳಲ್ಲಿ 

ಬಡ್ಡಿಯನ್ನು ರೈತರು ಭರಿಸತಕ್ಕದ್ದು, ಈ ಯೋಜನೆಯಲ್ಲಿ ಲಾಭ ಪಡೆಯಲು ಚಾಲ್ತಿ ಸಾಲದ ರೂ.100 ಲಕ್ಷಕ್ಕಿಂತ ಹೆಚ್ಚಿನ 
ಅಸಲನ್ನು ಗಡುವಿನ ದಿನಾಂಕದೊಳಗೆ ಮತ್ತು ಸುಸ್ಪಿ ಸಾಲದ ಮರುಪಾವತಿ ದಿನಾಂಕದವರೆಗಿನ ಸಂಪೂರ್ಣ ಬಡ್ಡಿಯನ್ನು 
ಹಾಗೂ ರೂ.100 ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ದಿನಾಂಕ: 31.03.2019ರೊಳಗೆ ಮರುಪಾವತಿಸತಕ್ಕದ್ದು. 

9. ಯಾವುದೇ ರೈತರು ಒಂದಕ್ಕಿಂತ ಹೆಚ್ಚಿನ ಸಹಕಾರ ಸಂಘ/ಸಹಕಾರ ಬ್ಯಾಂಕುಗಳಲ್ಲಿ ಸಾಲ ಪಡೆದಿದ್ದಲ್ಲಿ ಒಂದು 
ಸಂಸ್ಥೆಯಿಂದ ಮಾತ್ರ ಸಾಲ ಮನ್ನಾ ಸೌಲಭ್ಯ ಪಡೆಯತಕ್ಕದ್ದು. k | 

10. ಸಾಲ ಮನ್ನಾ ಯೋಜನೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ನಿಬಂಧಕರು ಆಡಳಿತಾತ್ಮಕ ಮಾರ್ಗಸೂಚಿಗಳನ್ನು ' 
ಹೊರಡಿಸಿ ಈ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವುದು. - p - 

1. ಈ ಯೋಜನೆಯಲ್ಲಿ ಅರ್ಹ ರೈತ ಫಲಾನುಭವಿ ಹಾಗೂ ಸಾಲ ಮನ್ನಾ ಮೊತ್ತವನ್ನು ಗುರುತಿಸಲು ಅನುಸರಿಸಬೇಕಾದ 
ವಿಧಿ-ವಿಧಾನಗಳ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಲಾಗುವುದು. ; 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಅಮುಕಾ:ಆಇ:4607, . ದಿನಾಂಕ:09.08.2018ರಲ್ಲಿ ನೀಡಿರುವ 
ಸಹಮಶಿ ಮತ್ತು ಸಚಿವ ಸಂಪುಟ ದಿನಾಂಕ: 09.08.2018ರ ಸಭೆ ಸಂಖ್ಯೆ 5ರಲ್ಲಿನ ಕಾರ್ಯಸೂಚಿ ಕ್ರಮಸಂಖ್ಯೆ-9ರಲ್ಲಿ 
ಅನುಮೋದಿಸಿರುವಂತೆ ಹೊರಡಿಸಲಾಗಿದೆ. pe 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 


ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


RE NS EE ES 
ಪರಾರಿ ಮುದ್ರಣಾಲಯ, ಪಕಾಷ ಹೌಧ ತಟಪ, ಚಿಂಗಜೂರು. (ಪಿ?) ಪ್ರತಿಗಳು: 6೦೦ 


ತಿದ್ದುಪಡಿ ಆದೇಶ | 
ಸಂಖ್ಯೆ ಸಿಒ 163 ಸಿಎಲ್‌ಎಸ್‌ 2018, ಬೆಂಗಳೂರು, ದಿನಾಂಕ: 22.09.2018. 


ದಿನಾ೦ಕ:09.08.2018ರಂದು ನಡೆದ ಸಜಿವ ಸಂಪುಟ ಸಭೆಯಲ್ಲಿ ರಾಜ್ಯದ ರೈತರು ಸಹಕಾರ ಸಂಘ/ಸಹಕಾರ 
ಬ್ಯಾಂಕುಗಳಿಂದ ಅಲ್ದಾವಧಿ ಬೆಳೆ ಸಾಲ ಪಡೆದು ದಿನಾಂಕ:10.07.2018ಕ್ಕೆ ಹೊಂದಿರುವ ಹೊರಬಾಕಿಯಲ್ಲಿ ಒಂದು 
ಕುಟುಂಬಕ್ಕೆ ಗರಿಷ್ಟ ರೂ.00 ಲಕ್ಷದವರೆಗಿನ ಸಾಲ ಮನ್ನಾ ಮಾಡುವ ಪ್ರಸ್ತಾವನೆಗೆ ಅನುಮೋದನೆ ದೊರೆತಿರುತ್ತದೆ. 
ಅದರಂತೆ ಸರ್ಕಾರದ ಆದೇಶ ಸಂಖ್ಯೆ ಸಿಒ 163 ಸಿಎಲ್‌ಎಸ್‌ 2018, ದಿನಾಂಕೆ: 14.08.2018 ರಂದು ಸಾಲ ಮನ್ನಾ 
ಆದೇಶವನ್ನು ಹೊರಡಿಸಲಾಗಿದೆ. 

ಈ ಮಧ್ಯೆ ಸಾಲ ಮನ್ನಾ ಆದೇಶದಲ್ಲಿ ನಮೂದಿಸಿರುವ ಕೆಲವೊಂದು ಷರತ್ತುಗಳಿಂದಾಗಿ ಈ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಕಷ್ಟಸಾಧ್ಯವಾಗಿರುವುದರಿಂದ ದಿನಾಂಕ: 14.08.2018 ರಂದು ಹೊರಡಿಸಲಾಗಿರುವ ಸರ್ಕಾರಿ 
ಆದೇಶದಲ್ಲಿ ಈ ಕೆಳಕಂಡ ಅಂಶಗಳ ಬಗ್ಗೆ ಮಾರ್ಗದರ್ಶನ; ಸ್ಪಷ್ಟೀಕರಣ ಕೋರಿ ಸಹಕಾರ ಸಂಘಗಳ ನಿಬಂಧಕರು ತಮ್ಮ 
ದಿನಾಂಕ: 03.09.2018ರ ಪ್ರಸ್ತಾವೆಯಲ್ಲಿ ಕೋರಿರುತ್ತಾರೆ. ' 


* “ಸನುಟುಂಬ ಸದಸ್ಯರ” ವ್ಯಾಖ್ಯಾನ. 
* ಮಾಸಿಕ ರೂ. 20,000/- ವರೆಗಿನ ವೇತನದಾರರು/ಪಿಂಚಣಿದಾರರು ಮತ್ತು ಆದಾಯ 


ತೆರಿಗೆ ಪಾವತಿದಾರರಿಗೆ ಯೋಜನೆ ಅನ್ವಯಿಸುವ ಬಗ್ಗೆ. 
€ ಯೋಜನಾ ಫಲಾನುಭವಿಗಳು ಮುದ್ದತ್ತು ಠೇವಣಿಗಳ ಬಗ್ಗೆ. 


. ರೈತರ ಸಾಲದ ಉಳಿತಾಯ ಖಾತೆಗೆ ಸಾಲ ಮನ್ನಾ ಮೊಬಲಗು ಡಿ.ಬಿ.ಟಿ. ಮೂಲಕ ವರ್ಗಾಯಿಸುವ ಬಗ್ಗೆ. 


ಈ ಬಗ್ಗೆ ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ವೇತನದಾರರು, ಪಿಂಚಣಿದಾರರು, ಆದಾಯ ತೆರಿಗೆ 
ಪಾವತಿದಾರರಿಂದ ಸ್ವಯಂ ಘೋಷಣಾ ಪತ್ರವನ್ನು ಪಡೆದು ಜಾರಿಗೊಳಿಸುವುದು, ಮುದ್ದತ್ತು ಠೇವಣಿ ಷರತ್ತನ್ನು 
ಕೈಬಿಡುವುದು, ಸಾಲ ಮನ್ನಾ ಮೊತ್ತವನ್ನು ಡಿ.ಬಿ.ಟಿ. ಮೂಲಕ ಜಮಾ ಮಾಡಲಾಗುವುದು ಎಂಬ ಷರತ್ತನ್ನು ಸಡಿಲಿಸಿ 
ರೈತರ ಉಳಿತಾಯ ಖಾತೆಗೆ ಜಮಾ ನೀಡಿ ಡಿ.ಸಿ.ಸಿ. ಬ್ಯಾಂಕುಗಳು ಈ ಮೊತ್ತವನ್ನು ಸಂಘ/ಬ್ಯಾಂಕುಗಳಲ್ಲಿನ ರೈತರ ಸಾಲದ 


2 
ಖಾತೆಗೆ ವರ್ಗಾಯಿಸಲು ಮತ್ತು ಸಾಲ ಮನ್ನಾ ಮೊತ್ತ ಕ್ಷೇಮ್‌ ಮಾಡಲು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದು 
ಸರಳ ಮಾರ್ಗಸೂಚಿಗಳನ್ನು ನಿಬಂಧಕರು ಹೊರಡಿಸಲು ಸಚಿವ ಸಂಪುಟದ ಘಟನೋತ್ವರ ಅನುಮೋದನೆಯನ್ನು 
ಕಾಯ್ದಿರಿಸಿ, ಅನುಮತಿಸಿದೆ. ಅದರಂತೆ ಕೆಳಕಂಡ ತಿದ್ದುಪಡಿ ಆದೇಶ. 


ಸಾಲ ಮನ್ನಾ ಆದೇಶ ಸಂಖ್ಯೆ: ಸಿಒ 163 ಸಿಎಲ್‌ಎಸ್‌ 2018, ದಿನಾಂಕ: 14.08.2018ರ ಆದೇಶದಲ್ಲಿನ ಷರತ್ತುಗಳಿಗೆ , 
ಈ ಕೆಳಕಂಡಂತೆ ಮಾರ್ಪಡಿಸಿ, ತಿದ್ದುಪಡಿ ಆದೇಶ ಹೊರಡಿಸಲಾಗಿದೆ. 


* ಷರತ್ತು ಸಂಖ್ಯೆ 6 ರಲ್ಲಿ ಈಗಿರುವ ಷರತ್ತಿಗೆ ಬದಲಾಗಿ “ರೈತರ ಉಳಿತಾಯ ಖಾತೆಗೆ ಸಾಲ ಮನ್ನಾ ಮೊತ್ತವನ್ನು ಜಮಾ 
ನೀಡಿ, ಡಿಸಿಸಿ. ಬ್ಯಾಂಕುಗಳು ಈ ಮೊತ್ತವನ್ನು ಸಂಘ/ಬ್ಯಾಂಕನ್ಲಿರುವ ರೈತರ ಸಾಲದ ಖಾತೆಗೆ ಕೂಡಲೇ 
ವರ್ಗಾಯಿಸುವುದು” ಎಂದು ಮಾರ್ಪಡಿಸಲಾಗಿದೆ. 


.* ಷರತ್ತು ಸಂಖ್ಯೆ 7 ರಲ್ಲಿನ (ಅ) ಮತ್ತು (ಆ) ಷರತ್ತಿಗೆ ಬದಲಾಗಿ “ವೇತನದಾರರು/ಪಿಂಚಣಿದಾರರು/ ಆದಾಯ ತೆರಿಗೆ 
ಪಾವತಿದಾರಧಿಂದ ಸ್ವಯಂ ಘೋಷಣಾ ಪತ್ತವನ್ನು ಪಡೆದು ಯೋಜನೆ ಜಾರಿಗೊಳಿಸುವುದು” ಎಂದು 
ಮಾರ್ಪಡಿಸಲಾಗಿದೆ. 


pS ಷರತ್ತು ಸಂಖ್ಯೆ. 7 (ಈ) ರನ್ನು ಕೈಬಿಡಲಾಗಿದೆ 


* ಷರತ್ತು ಸಂಖ್ಯೆ 10 ರಲ್ಲಿ ಈಗಿರುವ ಷರತ್ತಿಗೆ ಬದಲಾಗಿ “ಸಹಕಾರ ಸಂಘಗಳ ಸಾಲ ಮನ್ನಾ ಮೊತ್ತ ಕ್ಷೇಮ್‌ 
ಮಾಡಲು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದು ಸರಳವಾದ ಮಾರ್ಗಸೂಚಿಗಳನ್ನು ನಿಬಂಧಕರು 
ನೀಡುವುದು” ಎಂದು ಸೇರಿಸಿ ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. 
ವಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಸರ್ಕಾರಿ ಮುದ್ರೆಜಾಲಯ, ವಿಜಾಪ ಫೌಧ ಫಟತೆ, ಪೆಂಡಕೂರು. (ಪಿ7) ನ್ರಂಗಚು: ೧5೦ 


Bn 


ನ ಬಹಿ ಲ 


ಅನುಬಂಧ - ' 
[; CWS IBANK [CONSOLIDATED REPORT District Wise 
 SINO 2 DISTRICT 1. NO OF LOANEE AMOUNT | 
1 , BAGALKOTE ಸ 7017 52722487509 
2 | BALUARY | 45997 3,96,83,79,157,38 
3 - | BANGALORE RURAL | 50968172 | 
8 6,75,94,531.36 
| 3 | BELAGAMI _ 345,57.58,665.2 
[6 | span ] 130,55,59,010.68 
i 7 | BYAPUR \ 2,02,15,05,168.99 ; 
| 8 | CHAMARAJANAGAR | p 1,64,34,89,181.97 
4  CHIKKABALLAPURA ; 1,87,57,04,196.81 | 
{10 cHIKMAGALUR 2,11,56,03,880.31 
i 11 ' CHITRADURGA I 375073615657 OOO 
| 12 ° DAKSHINA KANNADA 14,97,78,092.20 | 
13 ' DAVANAGERE | 38277 | 2,99,96,78,637.65 
14 | DHARWAD 47223 | _3,87,80,03,150.57 
15 1 gAonG § 494401 408,18,77.08693 
16 | GULBARGA 95523 i 6,34,85,44,220.00 
17 } HASSAN 42885 ' 3,52,95,52,753.50 
18 | HAVER) | 75199 | 5,73,32,25,151.64 ] 
19 | KoDAGU [ 4313 | 31,26,57,675.58 
20. ; KOLAR ; 18480 | 1,98,47,84,844.40 | 
21 | KoppAt ! 40555 1 292899140257 - 
22 | MANDYA | 18449 | 1,46,21,31,872.26 
23 Myson | 39830 | 3,20,93,16,504.72 
24 | RAICHUR 63236 | 4,80,03,45,728.37 
| RAMANAGARA 39,72,45,372.23 i 
i 2 SHIMOGA i 32537, 2074849 
27 | TUMKUR \ 43976 | 3,96,71,71,264.57 
38 up [ 2289 | 10,93,70,583.55 
[29 | UTTARA KANNADA \ 1375 |. 5,94,24,384. 13 | 
30 | YaDGIR 50815 | 3,21,09,05,164.61 | 
i TOTAL 922673 | 7247890083318 °°} 
ವಿಶೇ ಕಾರಿ 
ಬೆಳೆ ಸಾಲ ಮನ್ನಾ ಯೋಜನೆ-2018 
ಗ ಹಾಗೂ ಸರ್ಕಾರದ ಕಾರ್ಯದರ್ಶಿ (ಪಿ.ಅ.ಸು.ಇ) (ಎ&ಿಆರ್‌) 
IS ls lu 1 
ಸರ್ಕಾರದ ಕಾರ್ಯದರ್ಶಿ" 
ಆರ್ಥಿಕ ಇಲಾಖೆ 


ಮುಖಿ\ಬೂಹಿ- 7 


ಅನುಬಂಧ 4 


OO CLWS IBANK [CONSOLIDATED REPORT Bank Wise |} 
sno "Bank Name _ NOOFLOANEE | AMOUNT | 
1 | ALLAHABAD BANK 60 4931187.76 | 
12 {ANDHRA BANK ರ್‌ 1819 174606324.65 
SOT AKSBANK ETD OOO i 2928} el 
4 BANK OF BARODA OO & 23 | 54086495. ' 
3 BANK OF INDIA 5763 4805S 
{6 BANK OF MAHARASHTRA NE | 265752581.40 
[7 TCANARABANK ; ITs 259761313.80 
$C 7 49161 30638853910 | 
9 CORPORATION BANK ರ್‌ | EET 4119397281.93 | 
"70 {DCB BANK LTD. i 2161 7777046,03 
1 [DENA BANK WK | 6951 38191696.06 
2 Federal Bank ರ | 295 | 20701928.34 
15 + HDFC Bank | 493 3200727828 
4 “ICICI Bank Lid. WN TT 6398 T86780412.52 
[75 TIDBI BANK Ww ಗ 337 102017817.50 
INDIAN BANK | 3505 300340143 | 
Indian Overseas Bank 353 45839905140 
Kamataka Bank Lid } 8857 ; 610714059.21 
(0 | Kamataka Vikas Grameena Bank 7 133283 9501719623.79 
30 KARUR VYSYA BANK & 3 234340.46 
31 KAVERI GRAMEENA BANK 75163 216214506 | 
32 | KBSBANK W T 3021 7224363169 : 
53 “Kotak Mahindra Bank Pe ISH; 
34 1 Oriental Bank of Commerce j 80 $1830787.62 |] 
{35 —] Pragathi Krishna Gramin Bank 7 245199! 17268057281.35 | 
26 | PUNJAB NATIONAL BANK | 4600 338775 
737 REL Bank [2 32182510.75 
38 “SOUTH INDIAN BANK WE ST 3875287 | 
739 STATE BANK OF INDIA 148078 11996397398.40 
[30 | SYNDICATE BANK | 61495 | 4909835440.43 : 
ye 4 ಲ 
| 3 | Tamiinad Mercantile Bank OT | 1 11 _ _ 36787171 
| 33 [UCO BANK 1426 13539618135 | 
33 [UNION BANK OF {NDIA 11033 | $49682607.74 | 
“34 United Bank of india | 3 310153.93 | 
35 T VUAYA BANK OO 44955 3926089387.17 | 
\ TOTAL 922673 |_ 72,47.89,90,833.18 | 
ವಿಶೇಷ ಕಾರಿ 
ಬೆಳೆ ಸಾಲ ಮನ್ನಾ ಯೋಜನೆ-2018 


ney 


ಆರ್ಥಿಕ ಇಲಾಖೆ . 
ಕ ವಿತೀಯ ಸುದಾಗಣಿ) 


€ L\o> \ 


ಹಾಗೂ ಸರ್ಕಾರದೆ ಕಾರ್ಯದರ್ಶಿ (ಸಿ.೮.ಸು.ಇ) (ಎ&ಆರ್‌) 


PS) ಗೂಹ್ಲಿ s L- 
ಅನುಬಂಧ ಕ್ರ, 


CLWS BANK CONSOLIDATED REPORT District Wise 
DISTRICT NO OF LOANEE 


1 | Bagaikote 
WE BALLARY 
i333 Bangalore Rural OO 
[4 BANGALORE URBAN 
3 BELAGAVI | 
6 Bidar 
(TT Bijapur | 
3 CHAMARAIJANAGAR - | 
| TCHIKKABALLAPURA - | 
1 [CHIKMAGALUR 
NT CHITRADURGA | 
| 2 | DAKSHINA KANNADA SET WN 
3 | DAVANAGERE 1574 | 
i 14 DHARWAD 
15 GADAG 53230 
i6 GULBARGA 
I7 HASSAN § 
18 | Haveri 


1 | KODAGU 
| 20 Kolar 
[21 KOPPAL. 


| — _ 
22 MANDYA 


23 ; Mysore 
24 TRAICHUR | 
25 [RAMANAGARA 7300 
[26 | SHIMOGA § 574 UT 
B 27 JTUMKOR TS | 
28 UDUPI it | 
i 29 UTTARA KANNADA 170 § | 
36 YADGIR ] 1977 | 
- 54354 —] 


! TOTAL 


ಬೆಳೆ ಸಾಲ ಮನ್ನಾ ಯೋಜನೆ-2018 


ಹಾಗೂ ಸರ್ಕಾರದ ಕಾರ್ಯದರ್ಶಿ (ಪಿ.ಅ.ಸು.ಇ) (ಎ&ಿಆರ್‌) 


#. 


dh 


ುಸಿಊಬಂಕ್ನಿ 0 
ಅನುಬಂಧ -ಕ್ಗ್‌್‌” 


CLWS JBANK JCONSOLIDATED REPORT Bank Wise 
SLNO Bank Name NO OF LOANEE | 
7 ! ALLAHABAD BANK | 
2 “ANDHRA BANK | - | 54 ' 
5 [AXIS BANK LTD NN IN 49) 
4 ] BANK OF BARODA [51 
[5 BANK OF INDIA 107 | 
6 [ani of Maharashtra 93 8 
[7 CANARABANK 2407 
[8 CB | 303 
i9 | CORPORATION BANK | 2158 
{10 | DCBBANK LTD. I 7 - 
HH {DENABANK : 7 
[4 i Federal Bank SN 96 
3 HDFCBak | 1 46 | 
4 JCCBankld OOOO OOOO 
5 TIDBI BANK ) 93 
16 TINDIAN BANK | 
7 | Indian Overseas Bank WN _ } 219 j 
I8_ KamaakaBakltd OOOO 11808 \ 
19 KARNATAKA VIKAS GRAMEENA BANK 5746 
20 { KAVERIGRAMEENA BANK . 4698 
27 {KBS BANK ಮ 77 } 
33 _ | Kotak Mahindra Bank - | 7 
23 ! Orientat Bank of Commerce i 34 _ 
734 | PRAGATHI KRISHNA GRAMIN BANK | 10843 
25 PUNJAB NATIONAL BANK J 136 K 
26 RBLBank [———} NW 
127 STATE BANK OF INDIA f- 5097 | 
(28 | SYNDICATE BANK \ 2703 | 
20 S{UCOBANK OOOO : } 2924 _ 
130 | UNION BANK OF INDIA KS 870 | 
131 | VUAYA BANK E 1943 1 
l TOTAL | 54254 
hea 
ಬೆಳೆ ಸಾಲ ಮನ್ನಾ ಯೋಜನೆ-2018 


ಹಾಗೂ ಸರ್ಕಾರದ ಕಾರ್ಯದರ್ಶಿ (ಸಿ.ಅ.ಸು.ಇ) (ಎ&ಿಆರ್‌) 


ಅನುಬಂಧ - ಜ್ಞ 


ಕರ್ನಾಟಕ ಸರ್ಕಾರದ ನಡವಳಿಗಳು 


೪ 
a 
g 
[3 
4 
4 
e 


ಟಕ ರಾಜ್ಯದಲ್ಲಿ ಸಂಕಷ್ಟದಲ್ಲಿರುವ ರೈತರು, ಹೆಡ್ಯೂಲ್ಡ್‌ ವಾಣಿಬ್ಯ 
ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಂದ ಪಡೆದಿರುವ ಬೆಳೆ 

. ಸಾಲ ಮನ್ನಾ ಯೋಜನೆ .- 2018ರ ಕುರಿತು. 
ಉಲ್ಲೇಖ: ದಿನಾಂಕ: 24.08.2018 ರಂದು ನಡೆದ ಸಚಿವ ಸಂಪುಟದ ಕಾರ್ಯಸೂಚಿ 

ಸಂಖ್ಯೆ 20ರಲ್ಲಿ ಅನುಮೋದನೆ. 
ಸತತ 

ಕಳೆದ ಕೆಲವು ವರ್ಷಗಳಲ್ಲಿ, ರಾಜ್ಯದ ಹೆಚ್ಚಿನ ಭಾಗಗಳಲ್ಲಿ ಸತತ ಬರಗಾಲಗಳು ಕೃಷಿ ವಲಯದ 
ಒತ್ತಡವನ್ನು ಹೆಚ್ಚಿಸಲು ಕಾರಣವಾಗಿವೆ. ರಾಜದ ಕೃಷಿ ಕ್ಷೇತ್ರವು ನಿಶ್ಚಲತೆ ಮೆ ಉತ್ಪಾಃ ಗ 
ಸಂಭವಿಸುವ ಬರಗಾಲಗಳು ಮತ್ತು ಕಡಿಮೆ ಮಟ್ಟದ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಗಳಂತಹ . 


u 


ಲತೆ ಬಾಕಿ ಇರುವ ಎಲ್ಲಾ ರೈತರ ಎಲ್ಲಾ ಸುಸಿಯಾ ; 
ಲಕ್ಷ ಮೀರದಂತೆ ಸಾಲ ಮನಾ. ಮಾಡುವ ಹಾಗೂ ಬೆಳೆ ಸಾಲಗಳನ್ನು ಸಕಾಲದಲ್ಲಿ ಮರುಪಾವತಿ 
ಮಾಡಿರುವ ರತರ ಸಾಲಗಳಿಗೆ ಅವರು ಮರುಪಾವತಿ ಮಾಡಿರುವ ಸಾಲದ ಮೊತ್ತ ಅಥವಾ 


ರೂ.25,000/- ಗಳಲ್ಲಿ ಯಾವುದು ಕಡಿಮೆಯೋ ಆದನ್ನು ಪ್ರೋತ್ಲಾಹಧನವಾಗಿ ನೀಡಲು ನಿರ್ಧರಿಸಿದೆ. 


Kd ವ ಮಾ 


ದಿನಾಂಕ: 24.08.2018ರಂದು ಪಡೆದ ಸಚಿವ ಸಂಪುಟ ಸಭೆಯ ಕಾರ್ಯಸೂಚಿ ಕ್ರಮ ಸಂಖ್ಯೆ 
20ರಲ್ಲಿ ಸದರಿ ಯೋಜನೆಗೆ ಅನುಮೋದನೆ ನೀಡಲಾಗಿರುತ್ತದೆ. ಆದ್ದರಿಂದ ಕೆಳಗಿನ ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 08 ಸಿಎಎಂ 2018 (ಭಾ), ಬೆಂಗಳೂರು, ದಿನಾಂಕ: 06.09.2018. 


1. ಯೋಜನೆಯ ವ್ಯಾಪ್ತಿ. 
ಅ) ರೂ. 2.00 ಲಕ್ಷಗಳವರೆಗಿನ ಸುಸ್ತಿ ಸಾಲಗಳ ಮನ್ಸಾ; 
hax - 
ದಿಷಾಂಕ: 01.04.2009ರ ನಂತರ ಮಂಜೂರಾದ ಹಾಗೂ ದಿವಾಂಕ: 31.12.2017ರಂದು ಬಾ 
ಇರುವ ಎನ್‌.ಪಿ.ಎ (ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಆದೇಶದಂತೆ ವರ್ಗೀಕೃತವಾದ) ಸಾಲಗಳು, 


ರಿಸ್ಪಕ್ಷರ್‌ ಸಾಲಗಳು ಮತ್ತು ಸುಸ್ತಿಯಿರುವ ಬೆಳೆ ಸಾಲಗಳನ್ನು ಪ್ರತಿ ಕುಟುಂಬಗಳಿಗೂ ರೂ. 2.00 
ಕ್ಷ ಮೀರದಂತೆ ಕರ್ನಾಟಕ ಸರ್ಕಾರದಿಂದ ಮನ್ನಾ ಮಾಡಲಾಗುವುದು. ಅಂತಹ ಸಾಲಗಳ 
೯ 


ಓ ಕಾರ್ಯ ನಿರ್ವಹಿಸದ ಸ್ಪತ್ತುಗಳು (ಎನ್‌.ಪಿಎ): ಭಾರಶೀಯ ರಿಸರ್ವ್‌ ಬ್ಯಾರಿ 
ಮಾರ್ಗದರ್ಶಿ ಸೂತ್ರಗಳಿಗೆ ಅಸುಗುಣವಾಗಿ ಸಾಲ ನೀಡುವ ಸಂಸ್ಥೆಗಳಿಂದ ವರ್ಗೀಕರಣ 
ಮಾಡಿದ ಬೆಳೆ ಸಾಲಗಳು. | 

ii. ರಿಸ್ಟಕ್ಷದ್ದ್‌ ಬೆಳೆ ಸಾಲಗಳು: ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಮಾರ್ಗಸೂಚಿಯಂತೆ ನೈಸರ್ಗಿಕ 
ವಿಕೋಪಗಳಿಂದ ಮಧ್ಯಮಾವಧಿಯ ಸಾಲಗಳಾಗಿ ಮಾರ್ಪಡಿಸಿದ ಮತ್ತು ಮೂರರಿಂದ 
ಐದು ವರ್ಷಗಳ ಅವಧಿಯಲ್ಲಿ ಮರುಪಾವತಿಸಬಹುದಾದ ಸಾಲಗಳು. 

iil ಅಷಧಿ ಮೀರಿದ ಸುಸ್ತಿ ಬೆಳೆ ಸಾಲಗಳು: ದಿ:31.12.2017 ರಂದು ಅವಧಿ ಮೀರಿದ ಸಾಲವನ್ನು 
ಹೊಂದಿರುವ ಬೆಳೆ ಸಾಲಗಳು. 

ಬ) ಸುಸ್ತಿಯಲ್ಲದ ಸಾಲಗಳಿಗೆ ಪ್ರತಿ ರೈತ ಕುಟುಂಬಕ್ಕೆ ರೂ. 25,900/- ಗಳವರೆಗೆ ಪ್ರೋತಾಹಧನ: 

ದಿ: 31.12.2017 ರಂದು ಬಾಕಿಯಿರುವ ಸುಸ್ತಿಯಲ್ಲದ ಜೆಳಿ ಸಾಲಗಳನ್ನು ಹೊಂದಿರುವ ಹಾಗೂ 
ಹಿಂದಿನ ಸಾಲಿನ ' ಬೆಳೆ ಸಾಲಗಳನ್ನು ನಿಯಮಿತವಾಗಿ ಮರುಪಾವತಿ ಮಾಡಿದ ರೈತ ಕುಟುಂಬಕ್ಕೆ 
ಅವರು ಪಡೆದ ಬೆಳೆ. ಸಾಲದ ಮೊತ್ತ ಅಥವಾ ರೂ. 25,000/- ಇವೆರಡರಲ್ಲಿ ಯಾವುದು 
' ಕಡಿಮೆಯೋ ಆ ಮೊತ್ತವನ್ನು ಹೋತಾಹಧನವಾಗಿ ನೀಡಲಾಗುವುದು. 


ಕೃಷಿ, ತೋಟಗಾರಿಕಾ ಮತ್ತು ಪ್ಲಾಂಟೇಷನ್‌ ಬೆಳೆಗಳನ್ನು ಬೆಳೆಯುವುದಕ್ಕಾಗಿ, ಗರಿಷ್ಠ 12 ರಿಂದ 18 
ತಿಂಗಳುಗಳೊಳಗೆ  ಮರುಪಾವತಿಸಬೇಕಾದ ಅಲ್ಲಾವಧಿ ಸಾಲಗಳನ್ನು ಬೆಳೆ ಸಾಲಗಳೆಂದು 
ಅರ್ಫೈಸಲಾಗಿದೆ. ಇವು ಸಾಂಪ್ರದಾಯಿಕ ಮತ್ತು ಸಾಂಪ್ರಾದಾಯಿಕವಲ್ಲದ ತೋಟಗಾರಿಕಾ ಬೆಳೆ 


ಸಾಲಗಳನ್ನು ಒಳಗೊಂಡಿರುತ್ತದೆ. ಸಾಲವನ್ನು ತೆಗೆದುಕೊಂಡಿರುವ ರೈತ, ಸಾಲ ನೀಡುವ ಸಂಸ್ಥೆಗಳ 
ಶಾಖೆ ಹಾಗೂ ರೈತನ ಭೂಮಿಯು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು.. 


2. ಸಾಲ ನೀಡುವ ಸಂಸ್ಥೆಗಳು: 
ಎಲ್ಲಾ ನಿಗದಿತ ಷೆಡ್ಕೂಲ್ಲ್‌ ವಾಣಿಜ್ಯ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು 
- ಒಟ್ಟಾಗಿ ಸೇರಿಸಿ “ಸಾಲ ನೀಡುವ ಸಂಸ್ಥೆಗಳು” ಎಂದು ಕರೆಯಲಾಗುತ್ತದೆ. 


3. ಕುಟುಂಬದ ವ್ಯಾಖ್ಯಾನ: 
" ಕುಟುಂಬವೆಂದರೆ, ರೈತ ಅವನ / ಅವಳ ಸಂಗಾತಿ ಮತ್ತು ಅವರ ಅವಲಂಬಿತ ಮಕ್ಕಳನ್ನು 
ಒಳಗೊಂಡಿದೆ. ೦ 


4. ಯೋಜನೆಯಲ್ಲಿ ಒಳಪಡದ ವರ್ಗಗಳು: 
ಈ ಯೋಜನೆಯಲ್ಲಿ ಕೆಳಗಿನವುಗಳು ಅರ್ಹವಾಗಿರುವುದಿಲ್ಲ.- 


ವೈಯಕ್ತಿಕ ರೈತ ಕುಟುಂಬಗಳನ್ನು ಹೊರತುಪಡಿಸಿ ಎಲ್ಲಾ ಕಾನೂನುಬದ್ಧ ಸಂಸ್ಥೆಗಳಿಗೆ: 
ನೀಡಲಾದ ಬೆಳೆ ಸಾಲ. : 

i. ಕಂಪನಿಗಳು ರೈತರಿಗೆ ನೀಡಿದ ' ಸಾಲಗಳು. ಸಾಲ ನೀಡುವ ಸಂಸ್ಥೆಗಳು ಕಾರ್ಪೋರೇಟ್‌ 
ಗ್ಯಾರಂಟಿ ಆಧಾರದ ಮೇಲೆ ರೈತರಿಗೆ ನೀಡಿದ ಸಾಲಗಳು, ಟ್ರಸ್ಟ್‌ಗಳು ಮತ್ತು ಪಾಲುದಾರಿಕೆ 


x 


4 


iil, 


ಸಂಸ್ಥೆಗಳು ಬ್ಯಾಂಕುಗಳಿಂದ ಪಡೆದ ಸಾಲಗಳು, ಮೈಕ್ರೋ ಫೈನಾನ್ಸ್‌ ಇನ್ಸಿ್ಯೂಷನ್ನ್‌ / 
¥ 


ಕೃಷಿ ಉತ್ಪನ್ನಗಳನ್ನು ಅಡವಿಟ್ಟುಕೊಂಡು ನೀಡಿರುವ ಸಾಲಗಳು. ರೈತರಿಗೆ ನೀಡಲಾದ ಒಡವೆ 


p PO [ 


} ಆಭರಣದ ಸಾಲಗಳು ಮತ್ತು ಮೀನುಗಾರಿಕೆ / ಹೈನುಗಾರಿಕೆ ಮತ್ತು ಕೃಷಿ ಸಂಬಂಧಿತ 


ಸರ್ಕಾರಿ, ಅರೆ- ಸರ್ಕಾರಿ ಅಥವಾ ಅಮದಾನಿತ ಸಂಸ್ಥೆಗಳ ಮತ್ತು ಸಾರ್ವಜನಿಕ ವಲಯದ 


iv. ) 
ಅಧೀವದಲ್ಲಿರುವ ನೌಕರರಿಗೆ ನೀಡಿದ ಬೆಳೆ ಸಾಲಗಳು. 

v. ರಾಜ್ಯ / ಕೇಂದ್ರದ ಸಂಚಿತ ನಿಧಿಯಿಂದ ತಿಂಗಳಿಗೆ ರೂ. 15.000/- ಕ್ಕೂ ಹೆಚ್ಚಿನ ಪಿಂಚಣಿ 
ಪಡೆಯುವ ನಿವೃತ್ತಿ ವೇತನದಾರರಿಗೆ (ಮಾಜಿ ಸೈನಿಕರನ್ನು ಹೊರತುಪಡಿಸಿ) ನೀಡಲಾದ 
ಸಾಲಗಳು, ಕಳೆದ 3 ಮೌಲ್ಯಮಾಪನ ವರ್ಷಗಳಲ್ಲಿ ಯಾವುದಾದರು ಒಂದು ವರ್ಷ 
ಆದಾಯ ತೆರಿಗೆ ಪಾವತಿ ಮಾಡಿದವರಿಗೆ ನೀಡಲಾದ ಬೆಳೆ ಸಾಲಗಳು. 

vi ಸಸಹಾಯ ಗುಂಪುಗಳು (ಎಸ್‌.ಹೆಜ್‌.ಜಿ.ಗಳು). ಮತ್ತು ಜಂಟಿ ಹೊಣೆಗಾರಿಕೆಯ 
' ಗುಂಪುಗಳು (6) / ರೈತರಿಗೆ ಸಾಲವನ್ನು ನೀಡಲು ಸಕ್ಷರೆ ಕಾರ್ಬಾನೆಗಳಿಗೆ ನೀಡಿದ 
ಸಾಲಗಳು, ಕಂಪನಿಗಳು / ಸಹಭಾಗಿತ್ವ ಸಂಸ್ಥೆಗಳು ಕಾಂಟ್ರಾಕ್ಷ್‌ ಫಾರ್ಮಿಂಗ್‌ 
ಪಡೆದುಕೊಂಡಿರುವ ಸಾಲಗಳು. 

vii ರಾಜ್ನದ ' ಸಹಕಾರ ಸಂಸ್ಥೆ / ಬ್ಯಾಂಕುಗಳಿಗೆ ಘೋಷಿಸಿರುವ ಬೆಳೆ ಸಾಲ ಮನ್ನಾ 
ಯೋಜನೆಯ ಫಲಾನುಭವಿಗಳು ಈ ಯೋಜನೆಯ ವ್ಥಾಪ್ತಿಯಲ್ಲಿ ಬರುವುದಿಲ್ಲ 

ಅನುಷ್ಠಾನ ಪ್ರಕ್ರಿಯೆ 
ಮಾಹಿತಿ ಸಂಗಹಣಿೆ ಮತು ಪರಿಶೀಲನೆ 
ಬ್ಯಾಂಕುಗಳು ಸಲ್ಲಿಸಬೇಕಾದ. ಧತ್ತಾಂಶ ಹರಿವಿನೊಂದಿಗೆ ಅನುಷ್ಠಾನ ಪಕಿಯೆಯು 


iii 


ಕೋರ್‌ ಬ್ಯಾಂಕಿಂಗ್‌ ವ್ಯವಸ್ಥೆಯಿಂದ ಕ್ರೋಢಿಕೃತ ಮಾಹಿತಿಯನ್ನು ಸಲ್ಲಿಸುತ್ತವೆ. 


ಪ್ರಾರಂಭವಾಗುತ್ತದೆ. ರೈತರು ಸಲ್ಲಿಸಿದ ಅಗತ್ಯ ವಿವರಗಳನ್ನು (ಆಧಾರ್‌ ಸಂಖ್ಯೆ 
ಕಾರ್ಡ್‌ ಸಂಖ್ಯೆ, ಸರ್ವೆ ಸಂಖ್ಯೆ ಮುಂತಾದವು) ಕ್ರೂಢೀಕರಿಸಿದ ನಂತರ ಬ್ಯಾಂಕುಗಳು ತಮ್ಮ 


ಪ್ರಕ್ರಿಯೆಯ ಪ್ರಕಾರ ಬೆಳೆ ವಿಮೆ ಕ್ರೈಮ್‌ಗಳ ಮೊತ್ತವನ್ನು ಬೆಳೆ ಸಾಲಗಳ ಖಾತೆಗೆ ಜಮಾ 
ಮಾಡಬೇಕು. ಕಳೆದ ಎರಡು ವರ್ಷಗಳಲ್ಲಿ ಯಾವುದೇ ಬೆಳೆ ಸಾಲಗಳು ಅಥವಾ ರೈತರ 
ಅವದಿ ಮೀರಿಡ ಇತರ ಸಾಲಗಳಿಗೆ ಕ್ಷೈಮ್‌ಗಳ ಮೊತ್ತಗಳು ಬಂದಿದ್ದಲ್ಲಿ, ಅವುಗಳನ್ನು ರೈತರ 
ಬೆಳೆ: ಸಾಲಗಳಿಗೆ ಜಮಾ. ಮಾಡಿದ ಬಗ್ಗೆ ಬ್ಯಾಂಕುಗಳು ಕಡ್ಡಾಯವಾಗಿ ದೃಢೀಕರಿಸಬೇಕು. ಚೆಳೆ 
ವಿಮಾ ಕ್ಲೈಮ್‌ ಮೊತ್ತವನ್ನು ರೈತರ ಉಳಿತಾಯ ಖಾತೆಗೆ ಜಮಾ ಮಾಡಲಾಗಿದ್ದರೆ, ಈ 
ಯೋಜನೆಯಡಿಯಲ್ಲಿ ಅರ್ಹವಿರುವ ಸಾಲ ಮನ್ನಾ ಮೊತ್ತದಲ್ಲಿ ಬೆಳೆ ವಿಮಾ ಕ್ಲೈಮ್‌ 
ಮೊತ್ತವನ್ನು ಕಡಿತಗೊಳಿಸಲಾಗುವುದು. 


ಈ ಯೋಜನೆಯಡಿಯಲ್ಲಿ ನೀಡಿರುವ ಮಾಹಿತಿಯ 'ನಿಬರತೆ ಮತ್ತು ಸಮಗ್ರತೆಗೆ ಪ್ರತಿ ಸಾಲ 


ಸಂಸ್ಥೆಗಳು - ಜವಾಬ್ದಾರರಾಗಿರತಕ್ಕದ್ದು ಈ. ಯೋಜನೆಯ ಅಮಷ್ಠಾನಕ್ಕೆ ಸಾಲ 


™ 


Vii, 


ಅಧಿಕಾರಿಯ ಸಹಿ ಮತ್ತು ಅವರ / ಅಪಳ ಹೆಸರನ್ನು ೪ ಉದ್ಯೋಗಿ ಕೋಡ್‌ ಸಂಖ್ಯೆಯೊಂದಿ- 


ಸಂಸ್ಥೆಯ ಮುದ್ರೆಗಳನ್ನು ಒಳಗೊಂಡಿರಬೇಕು. 
ವಿಭಿನ್ನ ಬ್ಯಾಂಕುಗಳು, ವಿವಿಧ ವರ್ಷಗಳಲ್ಲಿ ಎನ್‌ಪಿಎ (NPA) ಖಾತೆಗಳನ್ನು ಮತ್ತು 
ಮರುನಿರ್ಮಾಣ ಮಾಡಿದ (ರಿಸ್ಪಕ್ಷರ್ಸ) ಸ್ರ್ಯಾಂಡರ್ಡ್‌ ಸ್ಥತ್ತುಗಳನ್ನು 1 ಖಾತೆಗಳನ್ನು 


ಇತ್ಯರ್ಥಗೊಳಿಸಲು ವಿವಿಧ “ಒನ್‌ ಟೈಮ್‌ ಸೆಟೆಲ್‌ಮೆಂಟ್‌” (075) ಯೋಜನೆಗಳನ್ನು 
ಪರಿಚಯಿಸಿವೆ. ಜಾಲ್ತಿಯಲ್ಲಿರುವ ಒಃ ವಿಸ್‌ ಯೋಜನೆಗಳು ಮತ್ತು ಆಂತರಿಕ ನೀತಿಗಳಿಗೆ 


ಅಮಸಾರವಾಗಿ ಬ್ಯಾಂಕುಗಳು ಎನ್‌ಪಿಎ ಖಾತೆಗಳು / ಸ್ಟ್ಯಾಂಡರ್ಡ್‌ ಪುನರ್‌ ರಚಿಸಲಾದ 
ಅರ್ಹ ' ಖಾತೆಗಳನ್ನು ಬೆಳೆ ಸಾಲದ ಮನ್ನಾ ಯೋಜನೆಯಡಿಯಲ್ಲಿ ತೀರ್ಮಾನ 
ಮಾಡಿಕೊಳ್ಳಬೇಕು. ತಮ್ಮ ವೈಯಕ್ತಿಕ ಒಟಿಎಸ್‌ ಯೋಜನೆಯಡಿ ಬ್ಯಾಂಕುಗಳು ಮಾಡಿದ 
ಒಪ್ಪಂದದ ಮೇಲೆ ಪ್ರ ಕುಟುಂಬಕ್ಕೂ ರೂ.2.00 ಲಕ್ಷಗಳ ಮಿತಿಗೊಳಪ 

ಸಹಾಯವು ಲಧ್ಯವಿರುತ್ತದೆ. 


ಅರ್ಹ ಸಾಲಗಾರರ ಪಟ್ಟಿಯಲ್ಲಿ ಬರುವ ಎಲ್ಲಾ ಸಾಲ ಸಂಸ್ಥೆಗಳಿಂದ ಸಂಗ್ರಹಿಸಲಾ 


(3 


ಮಾಹಿತಿಯನ್ನು ಗೊತ್ತುಪ ಪದಿಸಿದ ಪ್ರಾಧಿಕಾರದಿಂದ ಸಂಗ್ಗಹಿಸಲಾಗುತ, ತ್ರದ: ಈ ರೀತಿಯಾ 


ನಿಖರವಾಗಿ ಪ್ರಮಾಣೀಕರಿಸಿದ ಪಂತರ ಸೂಕ್ತವಾದ ಹಣವನ್ನು ಅರ್ಹ ಖಾತೆಗಳಿಗೆ ಜಮಾ 
ಮಾಡಲಾಗುತ್ತದೆ. ರಾಜ್ಯ ಸರ್ಕಾರವು ಯೋಜನೆಯ ಆಡಿಯಲ್ಲಿ ಸ್ಥೀ A ಕೈಮ್‌ಗಳನ್ನು 


ತೀರ್ಮಾನಿಸಿ / ನಿರ್ಧರಿಸಿ ಆಯಾ ಬ್ಯಾಂಕುಗಳು ನೋಡಲ್‌ ಶಾಖೆಗಳ” ಮೂಲಕ 
ಸಂಬಂಧಪಟ್ರ ಶಾಖೆಗೆ ಪ್ರಯೋಜನಗಳನ್ನು ತಲುಪಿಸಲಾಗುವುದು. ಬ್ಯಾಂಕುಗಳ ಸಾಲ 
ಮನ್ನಾ ಆಧ್ಯತೆಯ ಕಮವು ಕ ರೀತಿಯಾಗಿರುತ್ತದೆ. ಎನ್‌ಪಿಎಗಳನ್ನು ಮೊದಲು 
ಮರುಪಾವತಿಸಿದ ನಂತರ ರೀಸ ಸ್ವಕ್ನ್‌ ಸಾಲಗಳನ್ನು DR ತದನಂತರ 
ಸರಿಯಾದ ಸಮಯಕ್ಕೆ ಸಾಲಗಳನ್ನು ಮರುಪಾವತಿಸಿದ ರೈತರಿಗೆ ಪ್ರೋತ್ಲಾಹಧನವನ್ನು 
ಪಾವತಿಸಲಾಗುವುದು. 


ಟ್ರಿಯಲ್ಲಿ ಅವನ / ಅವಳ ಹೆಸರನ್ನು ಸೇರಿಸಲಾಗಿಲ್ಲ ಎಂದು 


ಕಿ 
[3 ಜಾ K 


ಅಥವಾ ಅವರ ಸಾಲ ಮನ್ನಾ ಮೊತವನ್ನು ತಪ್ಪಾಗಿ ಕ್ಕ ಹಾಕಲಾಗಿದೆಯೆಂದು ಯಾವುದೇ 


ಮೂಲಕ ದೂರು ಅರ್ಜಿಯನ್ನು ಕರ್ನಾಟಕ ಸರ್ಕಾರದಿಂದ ಗೊತ್ತುಪಡಿಸಿದ ಪ್ರಾಧಿಕಾರಕ್ಕೆ 
ಸಲ್ಲಿಸಬಹುದು. 

ತಾಂತ್ರಿಕ ಅವಶ್ಯಕತೆಗಳನ್ನು ಮ್ಯಾಪ್‌ ಮಾಡುವ ಮತ್ತು ರೂಪರೇಷೆಯ ಚೌಕಟ್ಟನ್ನು ರಚಿಸು ವಲ್ಲಿ 
ಸರಿಯಾದ ರೀತಿಯಲ್ಲಿ 'ಸೂಕ್ತ ಅನುಷ್ಠಾನದ ಸವಾಲಿನ ಅವಶ್ಯಕತೆಗಳನ್ನು" ಕ್ರೋಢಿಕರಿಸುವ 
ಹಿನ್ನೇ ಲೆಯಲ್ಲಿ ರಜಿಸಲಾದ ಸಮಿತಿಗಳು ಸಮರ್ಥ ರೀತಿಯಲ್ಲಿ ಯೋಜನೆಯನ್ನು 
ಅನುಷ್ಠಾನಗೊಳಿಸುವ ಪ್ರಕ್ರಿಯೆಯನ್ನು ತೀರ್ಮಾನಿಸುತ್ತವೆ.' ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ” ಹಾಗೂ ಅಭಿವೃದ್ಧಿ "ಆಯುಕ್ತರ ಅಧ್ಯಕ್ಷತೆಯಲ್ಲಿ ರಚಿಸಿದ ಮೇಲ್ಫಿಚಾರಣಾ 
ಸಮಿತಿಯ ಯೋಜನೆಯು ಪೂರ್ಣಗೊಳ್ಳುವವರೆಗೆ ನಿಯಮಿತ ಸಮಯದಲ್ಲಿ ್ಲ ಅನುನ್ಯಾನ 
ಪ್ರಕ್ರಿಯಿಯನ್ನು ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆ ಮಾಡುವುದು, ಯೋಜನೆಯ 
ಪ್ರಗತಿಯ ವರದಿಗಳನ್ನು ್ನ್ನ ನಿಯಮಿತ ಸಮಯದಲ್ಲಿ ನೋಡಲ್‌ BR Pens 
ಸಮಿತಿಗೆ ಸಲ್ಲಿಸಬೇಕು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ (ಇ-ಆಡಳಿತ) ಇಲಾಖೆಯ 
ಅಧ್ಯಕ್ಷತೆಯಲ್ಲಿ ತಾಂತ್ರಿಕ ಸಮಿತಿಯು ಮೇಲ್ವಿಚಾರಣಾ ಸಮಿತಿಯ ಮಾರ್ಗದರ್ಶನದಲ್ಲಿ ಬೆಳೆ 
ಸಾಲದ ಮನ್ನಾ ಯೋಜನೆಯ ಅನುಷ್ಠಾನಕ್ಕಾಗಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯನ್ನು 
ಅಭಿವ್ವ ಸದ್ಧಿಪಡಿಸುತ್ತದೆ. ತಾಂತಿಕ ಸಮಿತಿಯಿಂದ ದತ್ತಾಂಶ ಏಕೀಕರಣ ಮತ್ತು ನಿರ್ವಹಣೆಗಾಗಿ 


48S 
ಇ ಸಾಂ ೫H (i pe 
RH ಡ್ಹ್‌ಡ್‌ v 


C ೪ಡಿ "ತಿ |: [ಗ Kk 8 ೦ ಜ (2 An 
MAE gS 
K te p K ay > 6 fF ಖಃ 
ರಜ [2 po 4 PRR KO ಹ K Ru 
¥ } Fi KOH Aap RR 5 ೫ 
pend SED Ng ih A bo BS 
B BiG ನ) ABBEY Hg 58 94H 
2 gBBSH Me ೧344 338 Se Be BQ 
pas & ಬ್‌ [AA ಏಗ po ¥ 1 4 2 | f ¥ 
SEBO MY HBSS ಬ sy kn »p Be Rs) 
po gH AuHBRBRSSRG ಹ 2 ಬ CU 
ESD BR RESSGSRRS ad pg 
bg IG Ae hos Hp 
3 EC dl [ SHE Ow ¥ ES ಹ 
ES ESE 
» ote K ೦ ಣ್‌ BANE 3 1 BRC 
BHAT 1” » 4 ಖಿ Wp 
yD “os BRM Rg LAR by BH oy 
೧ ೨ 9 ಟ್ರ y D ಯ ಸ್ರಿ p 4 4 ೬ 
4G nS 98 u 
kA ¢ gn Bg B 
re N EK ac EDR Sauk ‘H - 
8p Wad Bh BnrRgG H 4 
ua. pe 50g Bp L; ’ 
BASE SSE i | 
bY 3p 4s # 
45BRARDPE BBM ದವ 
HE phd BOSE 3 pe 
Roan cGEd CdR \ Rk 
vob ಸ ಬ್ಸ “nf 8 0 Hp a 
I Es rf 
MS pi f 1 Kk 2 & YB fe ಸ KU bp A pe) 1 
gO0ndSNNS 4 ) 9 ಮಂ 
SSNS BLN Nh “Th 
SS SE 
&5nSTHAT & ESS aU 
1] SoB by HNK 8 wm BVM Dp [> 6) ' 
HBPLRWOG ¢ PARA a 1 F i 4 - 
ಇ 6. 1G ಇ kid 2 up po pe . 1 4 
SESS H pu KAD 48 PN 
[( ¢ 36 ® FE . Vd ನ ಭಟ 
PRC CE Ke p 
WE C 4 
2 4 
5 a ಜೆ ಧೆ 
ದೆ 
» K [a] 
3 
|e 


ವರಿಗೆ - ಕರ್ನಾಟ 


ಐ 
1 


a 


ಪ್ರಕಟಿಸಿ ಅದರ 2 


ತೂಡಲೇ 


20. 


21. 
.ಸಾಜ್ಯ ಖಜಾನೆ ಅಧಿಕಾರಿ. ಜೆಸಿ. ರಸ್ತೆ ಬೆಂಗಳೂರು. 
23. 


22 


ಪ್ರಧಾನ ಮಹಾಲೇಖಪಾಲರು, (ಜಿಷಿಎಸ್‌ಎಸ್‌ಎ) / (ಇಹಆರ್‌ಎಸ್‌ಎ) / (ಎಹಇು. ಕರ್ನಾಟಿಕ 
ರಾಜ್ಯ ಬೆಂಗಳೂರು. 
ಸನ್ಮಾನ್ಯ ಮುಖ್ಯ ಮಂತ್ರಿಯವರ ಪ್ರಧಾನ ಕಾ ಕಾರ್ಯದರ್ಶಿ, ವಿಧಾನ ಸೌಫ. ಬೆಂಗಳೂರು. 


ಸರ್ಣರದ ಮುಖ್ಯ ಕಾರ್ಯದರ್ಶಿರವರು, ವಿಧಾನ ಸೌಧ, ಬೆಂಗಳೂರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು. ವಿಧಾನ ಸೌಧ, 


2 


ಬೆಂಗಳೂರು. 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ. ವಿಧಾನಸೌಧ, ಬೆಂಗಳೂರು. 
ಸರ್ಕಾರದ ಅಪರ ಮುಖ ಕಾರ್ಯದರ್ಶಿ, ಸಿಆಸು ಇಲಾಖೆ (ಇ-ಆಡಳಿತ). ಬಹುಮಹಡಿ 
ಕಟ್ಟಡ, ಬೆಂಗಳೂರು. f _ - 

ಸರ್ಕಾರದ ಪ್ರಧಾನ: ಕಾರ್ಯದರ್ಶಿ (ಅಯವ್ಯಯ « ಮತ್ತು ಸಂಪನ್ಕೂ ಲ). ಆರ್ಥಿಕ. ಇಲಾಖೆ. 
ವಿಧಾನಸೌಧ. ಬೆಂಗಳೂರು 

ಸ ಪಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬಹುಮಹಡಿ ಕಟ್ಟಡ. ಬೆಂಗಳೂರು. 


ಪ್ರಧಾನ ಕಾರ್ಯದರ್ಶಿ. ಸಹಕಾರ ಇಲಾಖೆ. ಬಹುಮಹಡಿ ಕಟ್ಟಡ, ಬೆಂಗಳೂರು. 
| ಕಾರ್ಯದರ್ಶಿ. ಆಹಾರ. ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ವಿಕಾಸ ಸೌಧ. ಬೆಂಗಳೂರು. ' 
ದ ಕಾರ್ಯದರ್ಶಿ, ಕೃಷಿ ಇಲಾಖೆ, ಬಹುಮಹಡಿ ಕಟ್ಟಡ. ಬೆಂಗಳೂರು. 
ಸಂಘಗಳ ನಿಬಂಧಕರು. ೫. ಅಲಿ ಆಸ್ಕರ್‌ ರಸ್ತೆ. ಬೆಂಗಳೂರು. 
ವ 


PAN 

ಮ 
KE 
UAC 
Ha 


೫4 
ಲ 
ak. 

[#2 


2. 
Fl 
a. 
a 


3 
. ಆಯುಕ್ತರು. ಭೂಮಾಪನ . ಕಂದಾಯ ವ್ಯ ಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ. ಸರ್ವೆ ಭವನ, 


ಕೆ.ಆರ್‌. ವೃತ್ತ, ಬೆಂಗಳೂರು. 


. ಅಯುಕರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಮಿಲ್ಲರ್ಸ್‌ 


ಬ್ಯಾಂಕ್‌ ಬೆಡ್‌ ಪ್ರದೇಶ, ವಸಂತನಗರ, ಬೆಂಗಳೂರು 


. ಅಯುಕರು.. ಕೃಷಿ ಇಲಾಖೆ, ಶೇಷಾದ್ರಿ ರಸ್ತೆ, ಕರ್‌. ವೃತ್ತ , ಬೆಂಗಳೂರು. ' 


ತಾಂತ್ರಿಕ ನಿರ್ದೇಶಕರು, ರಾಷ್ಟ್ರೀಯ ಮಾಹಿತಿ ಕೇಂದ್ರ (NIQ). 68೬7ನೇ ಮಹಡಿ, ವಿಶ್ವೇಶ್ವರಯ್ಯ 
ಚಿಕ್ಕಗೋ ಇಷುರ, ಡಾ. ಅಂಬೇಡ್ಕರ್‌ ವೀಧಿ. ಬೆಂಗಳೂರು. 


. ಸರ್ಕಾರದ ಆಪರ ಮುಖ್ಯ ಕಾರ್ಯದರ್ಶಿರವರ ಆಪ್ಪ ಕಾರ್ಯದರ್ಶಿ, "ಆರ್ಥಿಕ ಇಲಾಖೆ 


ವಿ ಧಾನಸೌಧ. ಬೆಂಗಳೂರು 


, ಸರ್ಕಾರದ ಅಪರ ಕಾರ್ಯದರ್ಶಿ. ಆರ್ಥಿಕ ಇಲಾಖೆ (ವ ುಶ್ರೀಯ ಸುಧಾರಣೆ), ಬಹುಮಹಡಿ 


ಕಟ್ಟಡ, ಜೆಂಗಳೂರು. 
ಸಂಚಾಲಕರು. ರಾಜ್ಯಮಟ್ಟದ ಬ್ಯಾಂಕರುಗಳ ಸಮಿತಿ ಹಾಗೂ ಪ್ರಧಾನ ವ್ಯವಸ್ಥಾಪಕರು- 
ಸ೦ಡಿಕೇಟ್‌ ಬ್ಯಾಂಕ್‌, ಕಾರ್ಹೊ £ರೇಟ್‌ ಕಜೇರಿ, ಗಾಂಧಿನಗರ. ಬೆಂಗಳೂರು. 
ಎಲ್ಲಾ ವಾಣಿಜ್ಯ ಮತ್ತು ಗ್ರಾಮೀಣ' ಬ್ಯಾಂಕುಗಳ ಪ ಪ್ರಾದೇಶಿಕ ಮುಖ್ಯಸ್ಥರುಗಳಿಗೆ 
ರಾಜ್ಯ ಹುಜೂರ್‌ ಏಹಾನೆ. ನೃಪತುಂಗ ರಸ್ತೆ, ಬೆಂಗಳೂರು. 


ಶಾಖಾ ರಕ್ಷಾ ಕಡತ - ಹೆಚ್ಚುವರಿ ಪ್ರತಿ. 
ps ಬ 


ರ್‌ 


| EE 


Proceedings of the Government of Karnataka 


Sub: Guidelines on Waiver of NPA loans under Karnaiaka 
Government Crop I.oan Waiver Scheme 2018 for distressed 


farmers sin respect of Scheduled Commercial Banks and 
Regional Rural Banks. 
Read: Government Order No: Tt) O08 CAM 2018 (P}, Bengaluru 
dated:06.09.2018. 
ಹ 
Fea 


The details ‘of the Crop Loan Waiver Schenie have been communicated vide 
above cited Government Order. As per para 5 (iv) on the waiver of NPA loan 


ACCOUNLS, WAS aS under: 


“Different banks have uuroduced different “Ong ‘Time Settlement” schemes 
to settle the NPA accounts and HRestructured Slandard assetsfaccounts of the 
foanees in different years. In accordance with their ongoing OTS schemes and 
internal policies, the banks should settle the cases of NPA accounts/standard 
restructured accounts of the farmers cligible under the crop loan waiver 
scheme. Subject to 2 ceiling of total bonefil of Rs. 2.00 lakhs per family, 
Government assistance shall be available over and above the settlement 
made by the banks under their individual OTS scheme.” 


Based on the series of discussions held with the Bankers through Slate level 
Bankers Committee on the sacrifices which can he made by the bank in case of NPA 
fuans, on the communication of the proceedings of the Top lcvel Bankers 
meeting held on 12.12.2018-and following the approval from the competent 
authority, the following order is being issued. 


Government Order No: FD 08 CAM 2018 (P}, Bengaluru dated: 14.06.2019 . 


a} In case of loans with tiability less than Rs. 2.00 lakh as on 31.12.2017, 
in case of all banks oxcluding RRBs, the Government of Karnataka shall 
waive 75% book balance as oh 31.12.2017 (cutoff date}. The bank shall 
sacrifice 25% of the book balance of NPAs. In addition to this sacrifice 
banks will also waive the entire un-debited imerest by the banks and 


the banks shall trcat the accounts as closed. 
b} In casc of loans with liability less than Rs. 2.00 lakh as on 31.12.2017, 
in case of all RRBs, the Government of Karnataka shall waive 85% book 


oy 


್ಯ lan balance as on 31.12.2017 (cutoff date}. The bank shall sacrifice 15% of 

ಸರ್ಕಾರದ hs the book balance of NPAs. In addition to this sacrifice banks will also 
ಇಲಾ. raivc- > enlir -dobited intore ny ನ KN ನವೆ: 

ಭ್‌ ನ A °° waive-the entire un-dcbited interest by the banks and the banks shall 


treat the accounts as closed. 


©) ‘In case of loans with liability more than Ks. 2:00 lakh as on 31.12.2017, 


d 


—್‌ 


in case of all banks excluding RRBs, Government of Karnataka shall 
waive 75% book balance as on 31.12.2017 (cutofl date} subject to a 


maximum of Rs. 2.00 lakh per family. The bank shall sacrifice 25% of 


the book balance of NPAs subject 10 a maximum of Rs. 2.00 lakh per 
family, subject to the farmers re-paying the remaining amount within 
60 days from the date of waiver by the Government of Karnataka and 
sm addition to this sacrifice banks will also waive the entire un-debited 


“inturest by the banks and the banks shall treat the accounts as closed. 


In case ot luans with liability more than Rs. 2.00 lakh as on 31.12.2017, 
in case of RRBs, Government of Karnataka shall waive 85% book 
balance as on 31.12.2017 {cutoff date) subject Lo a maximum of Rs. 
2.00 Jakh per family. ‘Yhe bank shall sacrifice 15% of the book balance 
of NPAs subject 10 a maximum of Rs. 1.00 lakh per family, subject to the 
farmers re-paying the remaining amount within 60 days from the date 


‘of waiver by the Government of Karnataka and in addition to this 


sacrifice banks will also waive the entire un-debited interest by the 
banks and the banks shall treat the accounts as closed. 


By order and.in the name of 


Cy Karnataka 


(Pavan Kum (OR 
Deputy Secretary Lo Government 
(Budget and Resvurces) 
Finance Department 


. Convenor, State Level Bankers Committee & General Manager, Syndicate Bank, 


Gandhi Nagar, Bengaluru. 


. All Regional Heads of Scheduled Commercial Banks and Chairman of Regional 


Rural Banks. 


3.. Principal Secretary lo Government, Revenue Department, M.S. Building, 


Bengaluru. 


, Commissioner, Survey SetUements and land Records, Survey Building KR. 


Circle, Bengaluru. 


Wo 


Ns 


pe 


8. 


Che Pemepal Accountant Gencres (Ue & SIA) (KERSAY (A&E), Karnataka State, 
Bengaluru. i | k 
Principal Secretary to Hon'ble Chief Minister, ¥idhanasoudha, Bengaluru. 

Chicf Secretary te Government, Vidbanasoudha, Bengaluru, 

Additional Chief Secrelary and Development Commissioner, Vidhana soudha, 
Bengaluru. 

Addilional Chicf Secretary te Government, Finance Departnent, Vicdhana soudha, 
Bengaluru, i P 
Additional Chief Secretary tu Government, DPAR {e-Governance} Departmen, 
MS, Building, Bengaluru. £ pe 
Principal Secretary to Government (Budget and Resource), Finance Department, 
Vidhana soudha, Bengaluru. 

PS to Addiuonal Chie! Secretary to Government, VdhanaSoudha, Bengaluru. 

PS to Additional Sccrctary tu Government, Finance Department {¥iscal Reforms), 


M.S. Building, Bengaluru. 


#0. Guard file. 
1. Office copy 


ನು ಬಂಭ್ಳಿ -ಕ % 


ಖಿ 


- 
K Proceedings of the Government of Karnataka 


Sub: Additional Guidelines on Waiver of NPA Loans under Karnataka 
Government Crop Loan Waiver Scheme 2018 for distressed 
farmers in respect of Scheduled Commercial Banks and 
Regional Rural Banks. ' 

Read: Government Order No: FD 08 CAM 2018 (P], Bengaluru 
dated:06.09.2018. 

Government Order No: FD 08 CAM 2018 (P), Bengaluru 
dated: 14.06.2019. 


ಪುಷ್ಯೇಷೇಸ್ಯೆ 


Preamble: 


The details of the Crop Loan Waiver Scheme have been communicated vide 
above cited Government Orders: As per GO dated: 14.06.2019 the details of 
sacrifices which can be made by the banks in case of NPA loans where the liability is 
than Rs. 2.00 lakhs and where the liabilities is more than Rs. 2.00 lakhs is detailed. 


Based on the Bankers meeting held on 07.08.2019, Convener, State Level 
Bankers Committee has vide its procéedings dated: 09.08.2019. has suggested the 
modalities to be adopted in those cases where thé loan waiver amount per family 
exceeds Rs. 2.00 lakhs and hence waiver amount of 75% of the NPA liability as on 
31.12.2017 cannot be fully released by the Government even though the NPA Loan 
liability is less than Rs. 2.00-lakhs, in view ‘of the overall ceiling Rs. 2.00 lakhs per 
family under the Crop Loan Waiver Scheme. In view of the same the following order 


is issued. 


a} In case of loans where the individual NPA loan lability is less than Rs, 2.00 
lakhs but the waiver liability of the family exceeds Rs. 2.00 lakhs as on 
31.12.2017, in case of all banks excluding RRBs, Government of Karnataka: 
shall waive 75% book balance as on 31.12.2017 (cutoff date) subject toa 
maximum of Rs. 2.00 lakh per family. The bank shall sacrifice 25% of the book 
balance of NPAs subject to a maximum of Rs. 2.00 lakh per family, subject to 
the farmer/s re-paying the remaining amount within 60 days from the date of 
waiver by the Government of Karnataka and in addition to this sacrifice banks 
will also waive the entire un-debited (or unapplied) interest by the banks and 
the banks shall treat the accounts as closed. 


To, 


b) In case of loans where the individual NPA loan liability is less than Rs. 2.00 
lakhs but the waiver liability of the family exceeds Rs. 2.00 lakhs as on 
31.12.2017, in case of all RRBs, Government of Karnataka shail waive 85% 
book balance as on 31.12.2017 (cutoff date) subject to a maximum of Rs. 2.00 
lakh per family. The bank shall sacrifice 15% of the book balance of NPAs 
subject to a.maximum of Rs. 1.00 lakh per family, subject to the farmers re- 
paying the remaining amount within 60 days from the date of waiver by the 
Government of Karnataka and in addition to this sacrifice banks will also waive 
the entire un-debited (or unapplied] interest by the banks and the banks shall 
treat the accounts as closed. 


By order and in the name of 
Governor of Karnataka 


NU 


{Manju Prasannan Pillai) ¥\® 
Secretary to Government 
(Fiscal Reforms} 
Finance Department 


. Convenor, State Level Bankers Committee & General Manager, Syndicate Bank, 


Gandhi Nagar, Bengaluru. 


. All Regional Heads of Scheduled Commercial Banks and Chairman of Regional 


Rural Banks. 


. Principal Secretary to Government, Revenue Department, MS. Building, 


Bengaluru. 


- Commissioner, Survey Settlements and Land Records, Survey Building, K.R. 


Circle, Bengaluru. 


. The Principal Accountant General (G & SSA)/ (E&RSA)/ (A&E), Karnataka State, 


Bengaluru. 


2. Principal Secretary to Hon'ble Chief Minister, Vidhanasoudha, Bengaluru. 
. Chief Secretary to Government, Vidhanasoudha, Bengaluru. 
- Additional Chief Secretary and Development Commissioner, Vidhana soudha, 


Bengaluru. 


. Additional Chief Secretary to Government, | Finance Department, Vidhana soudha, 


Bengaluru. 


. Additional Chief Secretary to Government, DPAR (e-Governance) Department, 


M.S. Building,- Bengaluru. 


7. Principal Secretary to Government (Budget and Resource}, Finance Department, 
Vidhana soudha, Bengaluru. pr 

8. PSto Additional Chief Secretary to Government, ijt cofakd. Bengaluru. 

9. PS to Additional Secretary to Government, Finance Department (Fiscal Reforms), 
M.S. Building, Bengaluru. 

10. Guard file. 

11. Office copy 


